ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 2255 
ಸದಸ್ಯರ ಹೆಸರು : ಶ್ರೀಕೆ ಹರೀಶ್‌ ಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
4 ಸಚಿವರು i 
ಉತ್ತರಿಸಬೇಕಾದ ದಿನಾಂಕ 26-03-2021 
ಪ್ರ.ಸಂ. ಪ್ರಶ್ನೆ ಉತರ 

ಅ) ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳಂಗಡಿ ತಾಲ್ಲೂಕಿನಲ್ಲಿ ಒಟ್ಟು 
ತಾಲ್ಲೂಕಿನಲ್ಲಿ 324 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತವೆ. 
ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 
ಅಂಗನವಾಡಿಗಳ ಸಂಖ್ಯೆ ಎಷ್ಟು; 

ಆ) |ಗರಿಷ್ಠ ಹಾಗೂ ಕನಿಷ್ಠ ಮಕ್ಕಳಿರುವ |1.ಗರಿಷ್ಠ ಮಕ್ಕಳಿರುವ ಅಂಗನವಾಡಿ ಸಂಖ್ಯೆ: 1 ಸುಣ್ಣದಕೆರೆ 
ಅಂಗನವಾಡಿಗಳ ಸಂಖ್ಯ ಎಷ್ಟು;] ಅಂಗನವಾಡಿ ಕೇಂದ್ರ). 

(ಪ್ರಸ್ತುತ ನೀಡುತ್ತಿರುವ ಪೌಷ್ಠಿಕ|[2 ಕನಿಷ್ಠ ಮಕ್ಕಳಿರುವ ಅಂಗನವಾಡಿ ಸಂಖ್ಯೆ: 1 ಮಾಳಿಗೆ 
ಆಹಾರದ ' ಕುರಿತಂತೆ ಮಾಹಿತಿ] ಮನೆ ಅಂಗನವಾಡಿ ಕೇಂದ್ರ). 
ಒದಗಿಸುವುದು) 

) (ಪುಸ್ತುತ ನೀಡುತಿರುವ ಪೌಷ್ಟಿಕ ಆಹಾರದ ಕುರಿತಂತೆ 
ಮಾಹಿತಿಯನ್ನು ಅನುಬಂಧ-1 ಮತ್ತು 2 ರಲ್ಲಿ 
ಒದಗಿಸಲಾಗಿದೆ) 

ಇ) ಪ್ರತಿ ಮಗುವಿಗೆ ಪೌಷ್ಠಿಕ ಆಹಾರಕ್ಕೆ | 06 ತಿಂಗಳಿನಿಂದ 06 ವರ್ಷದ ಸಾಮಾನ್ಯ ಮಗುವಿಗೆ ಪ್ರತಿ 
ಸಂಬಂಧಿಸಿದಂತೆ ನೀಡಲಾಗುತ್ತಿರುವ | ದಿನಕ್ಕೆ ರೂ8/- ಮೌಲ್ಯದ ಮತ್ತು 06 ತಿಂಗಳಿನಿಂದ 06 
ಅನುದಾನ ಎಷ್ಟು? (ಮಾಹಿತಿ | ವರ್ಷದ ತೀವ್ರ ಅಪೌಷ್ಠಿಕ ಮಗುವಿಗೆ ದಿನಕೆ ರೂ.12/- 
ನೀಡುವುದು) ಮೌಲ್ಯದ ಘಟಕ ವೆಚ್ಚದಡಿ ಪೂರಕ ಪೌಷ್ಠಿಕ ಆಹಾರವನ್ನು 

ನೀಡಲಾಗುತ್ತಿದೆ. 2020-21ನೇ ಸಾಲಿನಲ್ಲಿ ರೂ.195276.20 
ಲಕ್ಷಗಳ ಅನುದಾನವನ್ನು ಪೌಷ್ಠಿಕ ಆಹಾರ 
ಕಾರ್ಯಕ್ರಮಕ್ಕಾಗಿ ಬಿಡುಗಡೆ ಮಾಡಲಾಗಿದೆ. 

ಈ) | ಬಾಡಿಗೆ ಕಟ್ಟಡವಿರುವ ಕಡೆಗಳಲ್ಲಿ ಹೌದು, 


ಸ್ವಂತ ಕಟ್ಟಡ ನಿರ್ಮಿಸುವ ಯೋಜನೆ 
ಸರ್ಕಾರದ ಮುಂದಿದೆಯೆ£ ಈ ಬಗ್ಗೆ 
ಹಾಗೂ ತಾಲ್ಲೂಕುವಾರು 
ವಾರ್ಷಿಕವಾಗಿ ಬೇಕಾಗುವ ಅನುದಾನ 
ಎಷ್ಟು? 


ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2104 ಅಂಗನವಾಡಿ 
ಕೇಂದ್ರಗಳಿದ್ದು, 1884 ಕೇಂದ್ರಗಳಿಗೆ ಸ್ವಂತ ಕಟ್ಟಿಡವಿರುತದೆ. 
27 ಅಂಗನವಾಡಿ ಕಟ್ಟಿಡಗಳು ನಿರ್ಮಾಣ ಹಂತದಲ್ಲಿರುತ್ತವೆ. 


ಬಾಡಿಗೆ ಕಟ್ಟಿಡಗಳಲ್ಲಿ ನಡೆಯುತ್ತಿರುವ ಅಂಗನವಾಡಿ 
ಕೇಂದ್ರಗಳಿಗೆ ನಿವೇಶನ ಹಾಗೂ ಅನುದಾನ ಲಭ್ಯತೆಯ 
ಆಧಾರದ ಮೇರೆಗೆ ಹಂತ-ಹಂತವಾಗಿ ಸ್ವಂತ ಕಟ್ಟಡ 
ನಿರ್ಮಿಸಲಾಗುವುದು. 


ತಾಲ್ಲೂಕುವಾರು ವಾರ್ಷಿಕವಾಗಿ ಬೇಕಾಗುವ 
ಅನುದಾನದ ವಿವರಗಳನ್ನು ಅನುಬಂಧ-3ರಲ್ಲಿ 
ಒದಗಿಸಲಾಗಿದೆ. 


ಸ೦ಖ್ಯೆ: ಮಮಇ 126 ಐಸಿಡಿ 2021 


ಗಣಿ ಮತ್ತು ಭೂ ವಿಜ್ಞಾನ, ಮಶಿನ್‌. 
ಹಾಗೂ ವಿಕಲ ತಸರಗನುರಿ ಭನ 


s 0 


ಅಭಿವೃದ್ದಿ 
ಸ್ಸಾಗಳಹಿಕರ 
by ಸಬಲೀಕರಣ 


(ಆಚಾರ ಹಾಲ 


ಬಸ್ಯ ಹಪ 


ಸಬಲ್ಲೀಕ್ಷಲ್ಗಕ್ಲೌ 


